ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1313 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಘೋಟ್ನೆಕರ್‌ ಶ್ರೀಕಾಂತ ಲಕ್ಷ್ಮಣ (ಸ್ಮಳೀಯ 
ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ 18.03.2020 
ಉತ್ತರಿಸುವ ಸಜಿವರು ವಸತಿ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
೨ 2018-19, 2019-20ನೇ | 2018-19, 2019-20ನೇ ಸಾಲಿನಲ್ಲಿ ಕಾರವಾರ 
ಸಾಲಿನಲ್ಲಿ ಕಾರವಾರ | ಜಿಲ್ಲೆಯಲ್ಲಿ 3 ವಸತಿ ಯೋಜನೆಗಳಡಿ ಮನೆಗಳನ್ನು 
ಜಿಲ್ಲೆಯಲ್ಲಿ ಯಾವ | ನಿರ್ಮಿಸಲು ಉದ್ದೇಶಿಸಲಾಗಿದ್ದು, ಈ ಜಿಲ್ಲೆಯ, ನಗರ 
ಯಾವ ವಸತಿ | ಸ್ಥಳೀಯ ಸಂಸ್ಥೆಗಳಿಗೆ ಬಿಗಧಿಷಪಸಿರುವ ಗುರಿ ಹಾಗೂ 
ಯೋಜನೆಗಳಡಿ ಪ್ರಗತಿಯ ವಿವರಗಳು ಈ ಕೆಳಕಂಡಂತಿರುತ್ತವೆ. 
ವಸತಿಗಳನ್ನು 
ನಿರ್ನಿಸಲು ನಗರ ಯೋಜನೆ ಗುರಿ | ಪೂರ್ಣ 
ಸ್ಥಳೀಯ ಸಂಸ್ಥೆಗಳಿಗೆ || ಡಾ। ಬಿ.ಆರ್‌.ಅಂಬೇಡ್ಕರ್‌ 244 186 
ನೀಡಲಾಗಿರುವ ಗುರಿಯ || ನಿವಾಸ್‌ ಯೋಜನೆ 
ಪ್ರಮಾಣ ಎಷ್ಟು; || ಪಿ.ಎಂ.ಎ.ವೈ (ನಗರ) 756 208 
ಸಾಧಿಸಿದ ಪ್ರಗತಿ ಎಷ್ಟು: || ವಾಜಪೇಯಿ ನಗರ ವಸತಿ 863 618 
ಯೋಜನೆ 
ಒಟ್ಟು 1863 1012 


ಗ್ರಾಮೀಣ 
ಪ್ರದೇಶಗಳಲ್ಲಿನ ಮನೆ 
ನಿರ್ಮಾಣ ಪ್ರಗತಿಗೂ 
ನಗರ ಪ್ರದೇಶಗಳ ಮನೆ 
ನಿರ್ಮಾಣ ಪ್ರಗತಿಗೂ 
ಸಾಕಷ್ಟು ವ್ಯತ್ಯಾಸ 
ಕಂಡು ಬರುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 
ಹಾಗಿದ್ದಲ್ಲಿ 
ಯಾವ ಕ್ರಮಗಳನ್ನು 
ತ್ವರಿತ ಪ್ರಗತಿಗಾಗಿ 
ಅನುಸರಿಸಲಾಗುತ್ತಿದೆ? 
(ತಾಲ್ಲೂಕುವಾರು/ 
ಜಿಲ್ಲಾವಾರು ಸಂಪೂರ್ಣ 
ಮಾಹಿತಿ ನೀಡುವುದು) 


ಯಾವ 


ಗ್ರಾಮೀಣ ಪ್ರದೇಶಗಳಲ್ಲಿನ ಮನೆ ನಿರ್ಮಾಣ 
ಪ್ರಗತಿಗೂ ನಗರ ಪ್ರದೇಶಗಳ ಮನೆ ನಿರ್ಮಾಣ 
ಪ್ರಗತಿಗೂ ವ್ಯತ್ಯಾಸವಿದೆ. ನಗರ ಪ್ರದೇಶಗಳ ಮನೆಗಳ 
ತ್ವರಿತ ಪ್ರಗತಿಗಾಗ್ಗಿ ಈ ಕೆಳಕಂಡ ಕ್ರಮಗಳನ್ನು 
ಅನಮುಸರಿಸಲಾಗುತ್ತಿದೆ. 


* ರಾಜ್ಯದ ನಗರ ಪ್ರದೇಶಗಳಲ್ಲಿ ಮನೆಗಳ 
ನಿರ್ಮಾಣಕ್ಕಾಗಿ ಹೆಚ್ಚಿನ ಅನುದಾನ ಒದಗಿಸುವ 
ಉದ್ದೇಶದಿಂದ ಕೇಂದ್ರ ಸರ್ಕಾರದ ಪ್ರಧಾನ 
ಮಂತ್ರಿ ಆವಾಸ್‌ ಯೋಜನೆ (ನಗರ) ಯೊಂದಿಗೆ 
ರಾಜ್ಯ ಸರ್ಕಾರದ ವಸತಿ ಯೋಜನೆಗಳಾದ 
ವಾಜಪೇಯಿ ನಗರ ವಸತಿ ಯೋಜನೆ ಹಾಗೂ 
ಡಾ: ಬಿ.ಆರ್‌.ಅಂಬೇಡ್ಕರ್‌ ಎಬಿವಾಸ್‌ ವಸತಿ 
ಯೋಜನೆಗಳನ್ನು ಸಂಯೋಜನೆಗೊಳಿಸಿ 
ಅನುಷ್ಠಾನಗೊಳಿಸಲಾಗುತ್ತಿದೆ. 


ನಗರ ಪ್ರದೇಶಗಳಲ್ಲಿ ನಿವೇಶನ ರಹಿತರ ಸಂಖ್ಯೆ 
ಹೆಚ್ಚಾಗಿರುವುದರಿಂದ ಇವರುಗಳಿಗೆ ವಸತಿ 
ಸೌಲಭ್ಯ ಒದಗಿಸಬೇಕಾಗಿದ್ದು, ಕಾರವಾರ ಜಿಲ್ಲೆಗೆ 
ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 34 
ಎಕರೆ 93 ಗುಂಟೆ ಜಮೀನುಗಳನ್ನು 
ಗುರುತಿಸಲಾಗಿದೆ. 


ನಗರಗಳಲ್ಲಿ ಬಹುಮಹಡಿ ಮಾದರಿಯಲ್ಲಿ 
ಮನೆಗಳ ನಿರ್ಮಾಣಕ್ಕಾಗಿ ಯೋಜನೆಗಳನ್ನು 
ರೂಪಿಸಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ 
ಪಡೆಯಲಾಗಿದೆ. 


ನಗರ ಪ್ರದೇಶಗಳಲ್ಲಿ ಲಭ್ಯವಿರುವ ಸರ್ಕಾರಿ 
ಜಮೀನು ಅಥವಾ ಖರೀದಿಸಿದ ಜಮೀನಿನಲ್ಲಿ 
ಮೂಲಭೂತ ಸೌಕರ್ಯವನ್ನು ಒದಗಿಸಲು 
ರಾಜ್ಯ ಸರ್ಕಾರವು ಅನುದಾನ ಒದಗಿಸುತ್ತಿದೆ. 
ಅಲ್ಲದೆ, ಪ್ರಾರಂಭದಲ್ಲಿ ಜಮೀನಿನಲ್ಲಿ ನಿವೇಶನ 
ರಚನೆ ಮಾಡಲು ಪ್ರತಿ ನಿವೇಶನಕ್ಕೆ ರೂ.2000/- 
ಗಳನ್ನು ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ 
ಮಾಡಲಾಗುತ್ತಿದೆ. 


ಫಲಾನುಭವಿಗಳಿಗೆ ಆರ್ಥಿಕ ನೆರವು ನೀಡಲು 
ಬ್ಯಾಂಕ್‌ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. 
ವಿವಿದೆಡೆ ಬ್ಯಾಂಕ್‌ ಸಾಲ ಮೇಳಗಳನ್ನು 
ಆಯೋಜಿಸಲಾಗುತ್ತಿದೆ. 


ನವೀನ ಹಸಿರು ತಂತ್ರಜ್ಞಾನ, ವೇಗ ಗತಿಯ 
ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು 
ಮನೆಗಳನ್ನು ನಿರ್ಮಿಸಲಾಗುತ್ತಿದೆ. 


ಉತ್ತರಕನ್ನಡ ಜಿಲ್ಲೆಯಲ್ಲಿ ಸಾದಿಸಲಾದ ಪ್ರಗತಿಯ 
ವಿವರಗಳನ್ನು ಸ್ಥಳೀಯ ಸಂಸ್ಸೆವಾರು, 
ಯೋಜನಾವಾರು ಮತ್ತು ಆರ್ಥಿಕ ವರ್ಷವಾರು 
ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 


ಸ೦ಖ್ಯೆ: ವಇ 53 ಹೆಚ್‌ಎಪ್‌ಎ 2020) 


Ama 
ಸೋಮಣನ)* 


ವಸತಿ ಸಚಿವರು. 


ಅನುಬಂ೦ಧ-1 


ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಳೀಯ ಸಂಸೆವಾರು, ಯೋಜನೆವಾರು ಮತ್ತು 
ಆರ್ಥಿಕ ವರ್ಷವಾರು ಸಾಧಿಸಲಾದ ಪ್ರಗತಿಯ ವಿವರಗಳು : 


2018-2019 2019-2020 ಒಟ್ಟು 


ಕ್ರ.ಸಂ.| ಸ್ಥಳೀಯ ಸಂಸ್ಥೆಗಳು ಯೋಜನೆ 
ಗುರಿ | ಪೂರ್ಣ |ಗುರಿ| ಪೂರ್ಣ | ಗುರಿ | ಪೂರ್ಣ 
| ಅಂಕೋಲಾ ಪಟ್ಟಣ | ಡಾ|| ಜಿ.ಆರ್‌. ಅಂಬೇಡ್ಕರ್‌ 


ಹಗಗ 


ಸುತಿ ಸಿವಾಸ್‌ ಯೋಜನೆ 13 28 4 7 17 35 


3 ದಾಂಡೇಲಿ ನಗರಸಭೆ | ಡಾ|| ಜಿ.ಆರ್‌. ಅಂಬೇಡ್ಕರ್‌ 


ನಿವಾಸ್‌ ಯೋಜನೆ 21 14) 14 7 35 21 


43 9] 28 10 14 19 


| IW 
5 ಹೊನ್ನಾವರ ಷಾ] ಬಿ.ಆರ್‌.ಅಂಬೇಡ್ಕರ್‌ 
ಪಂಚಾಯಿತಿ ನಿವಾಸ್‌ ಯೋಜನೆ 2 1 2 0 4 1 


9 | ಮುಂಡಗೋಡ | 1| 22] 9 7) 28 29 


Page 1of4 


10 | ಸಿದ್ದಾಪೂರ ಪಟ್ಟಣ | ಡಾ|| ಬಿ.ಆರ್‌.ಅಂಬೇಡ್ಕರ್‌ 


ಪಂಚಾಯಿತಿ ನಿವಾಸ್‌ ಯೋಜನೆ 4 7 4 1 8 8 
Fr -— 
11 ಶಿರ್ಸಿ ನಗರಸಭೆ ಡಾ|| ಬಿ.ಆರ್‌.ಅಂಬೇಡ್ಕರ್‌ 
ನಿವಾಸ್‌ ಯೋಜನೆ 11 8 6 2 17 10 


12 
17 22 7 2 24 24 


ಡಾ|| ಬಿ.ಆರ್‌.ಅಂಬೇಡ್ಕರ್‌ J 
ನಿವಾಸ್‌ ಯೋಜನೆ Total 157 141 | 87 45| 244 186 


1 ಅಂಕೋಲಾ ಪಟ್ಟಣ 
ಪಂಚಾಯಿತಿ ಹಿ.ಎಂ.ವ.ವೈ (ನಗರ) 1 0 0 4 1 4 
FW ಭಟ್ಯಳ ಪುಸಭ | ಹಿಎಂಎವ್ಯ (ಗರ) 5 0] 8 0| 133] 
—— .- T —| 


1 
3 | ದಾಂಡೇಲಿ ನಗರಸಭೆ | ೬,ಎ೦.೭.ವೈ (ನಗರ) 400 0| 68 47| 468 47 


[oa fp 
6 | ಕಾರಪಾರನಗರಸಭ | 2 ಖಂ,ಎ.ವೈ (ನಗರ) 6 0 1 16 7 16 
ದ - i 
7 ಕುಮಟಾ ಪುರಸಭ | ಪಿಎಂ,ಎವೈ (ನಗರ) 3 0 9 0 12 0 
| 4 { — 
8 ಮುಂಡಗೋಡ 


Page 2 of4 


10 


ಪಿ.ಎಂ.ಎ.ವೈ (ನಗರ) 


12 


ಪಿ.ಎಂ.ಎ.ವೈ (ನಗರ) 


Total 


593 


12 


196 


208 


33 


38 


35 


2 ವಾಜಪೇಯಿ ನಗರ ವಸತಿ 

ಯೋಜನೆ 54 17 6 5 60 22 
3 ದಾಂಡೇಲಿ ನಗರಸಭೆ | ವಾಜಪೇಯಿ ನಗರ ವಸತಿ 

ಯೋಜನೆ 47 41 7 28 54 69 


ವಾಜಪೇಯಿ ನಗರ ವಸತಿ 


ಸೋಜ 
ಹೋಬ 


42 


23 


48 


34 


[S21 


29 


20 


10 


33 


30 


27 


29 


56 


117 


ಕುಮಟಾ ಪುರಸಭೆ 


39 


37 


10 


43 


ಘಟನ ಪರಚಾಲಯಿತಿ 
ಪಟ್ಟಣ ಪಂಚಾಯಿತಿ 


133 


109 


17 


32 


150 


141 


10 


ಸಿದ್ದ್ಧಾಷೂರ ಪಟ್ಟಣ 


72 


38 


78 


47 


Page 3 of 4 


ಪಂಚಾಯಿತಿ ಯೋಜನೆ 

11 ಶಿರ್ಸಿ ನಗರಸಭೆ ವಾಜಪೇಯಿ ನಗರ ವಸತಿ 

ಯೋಜನೆ 40 20] 8 10| 48 30 
_ 

12 ಯಲ್ಲಾಪೂರ ವಾಜಪೇಯಿ ನಗರ ವಸತಿ 
ಪಟ್ಟಣ ಪಂಚಾಯಿತಿ | ಯೋಜ 151 61 14 25| 165 86 

ವಾಜಪೇಯಿ ನಗರ ವಸತಿ 
ಯೋಜನೆ Total 778] 461| 85 157| 863 618 

ಹ 7 

Grand Total 1528 614 | 335 398 | 1863 | 1012 


ಸಂಖ್ಯೆ: ವಇ 53 ಹೆಚ್‌ಎಫ್‌ಎ 2020] 


Page 4 of4 


